ಕರ್ನಾಟಕ ವಿಧಾನಸಭೆ 
(15ನೇ ವಿಧಾನಸಭೆ) 
ಹನ್ನೆರಡನೇ ಅಧಿವೇಶನ 


ಕಾರ್ಯಕಲಾಪಗಳ ಪಟ್ಟಿ 
ಬುಧವಾರ, ದಿನಾಂಕ 16ನೇ ಫೆಬ್ರವರಿ, 2022 


(ಸಮಯ: ಬೆಳಿಗ್ಗೆ 11.00 ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಎರಡನೇ ಪಟ್ಟಿ 


ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಕ ಎರಡನೇ ಪಟ್ಟಿ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಸದಸ್ಯರುಗಳಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೊದಲನೇ ಮತ್ತು ಎರಡನೇ ಪಟ್ಟಿ 


3. ಶಾಸನ ರಚನೆ 


ವಿಧೇಯಕವನ್ನು ಮಂಡಿಸುವುದು 
1. ಶ್ರೀ ಆರ್‌. ಅಶೋಕ್‌ (ಮಾನ್ಯ ಕಂದಾಯ ಸಚಿವರು) ಅವರು:- 


ಅ) 2022ನೇ ಸಾಲಿನ ಕರ್ನಾಟಕ ಸ್ಟಾಂಪು (ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 
2. ಶ್ರೀ ಆರಗ ಜ್ಞಾನೇಂದ್ರ (ಮಾನ್ಯ ಗೃಹ ಸಚಿವರು) ಅವರು:- 
ಅ) 2022ನೇ ಸಾಲಿನ ಕ್ರಿಮಿನಲ್‌ ಕಾನೂನು ತಿದ್ದುಪಡಿ ಅಧ್ಯಾದೇಶ, 1944 (ಕರ್ನಾಟಕ 
ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2 


4. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


ದಿನಾಂಕ 15ನೇ ಫೆಬ್ರವರಿ, 2022ರಂದು ಶ್ರೀ ಪಿ. ರಾಜೀವ್‌ ರವರು ಸೂಚಿಸಿ, 
ಶ್ರೀ ಎಸ್‌. ಕುಮಾರ್‌ ಬಂಗಾರಪ್ಪ ರವರು ಅನುಮೋದಿಸಿದ ಕೆಳಕಂಡ ಪ್ರಸ್ತಾವದ ಮೇಲೆ 
ಮುಂದುವರೆದ ಚರ್ಚೆ (ಎರಡನೇ ದಿನ). 

“ದಿನಾಂಕ 14ನೇ ಫೆಬ್ರವರಿ, 2022 ರಂದು ವಿಧಾನಮಂಡಲದ 

ಉಭಯ ಸದನಗಳ ಸದಸ್ಯರುಗಳನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ 

ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ 

ರಾಜ್ಯಪಾಲರವರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು 

ಅಪ್ಪಣೆ ಕೋರುತ್ತೇವೆ”. 


5. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 


ಜರೂರು ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀ ಎ.ಟಿ. ರಾಮಸ್ವಾಮಿ ಅವರು - ಬೆ೦ಗಳೂರು ನಗರ ಜಿಲ್ಲೆ ಬೇಗೂರು ಹೋಬಳಿ ಹುಳಿಮಾವು 
ಗ್ರಾಮದಲ್ಲಿ ಸರ್ಕಾರಿ ಭೂಮಿಯ ಹಕ್ಕು ದಾಖಲೆಗಳನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಯ 
ಹೆಸರುಗಳಿಗೆ ದಾಖಲೆ ಮಾಡಿರುವ ಅಧಿಕಾರಿಗಳ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಹಾಗೂ 
ಇದೇ ರೀತಿ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಸರ್ಕಾರದ ಆಸ್ತಿ ಲೂಟಿಯಾಗುತ್ತಿರುವ ಬಗ್ಗೆ 
ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


6. ಗಮನ ಸೆಳೆಯುವ ಸೂಚನೆಗಳು 


) ಡಾ. ಅಜಯ್‌ ಧರ್ಮಸಿಂಗ್‌ ಅವರು - ಪೊಲೀಸ್‌ ಇಲಾಖೆಯಲ್ಲಿ ಖಾಲಿಯಿರುವ 
ಪಿ.ಎಸ್‌.ಐ. ಹುದ್ದೆಯ ನೇಮಕಾತಿ ಸಂಬಂಧ ಹೊರಡಿಸಿರುವ ತಾತ್ಕಾಲಿಕ ಪಟ್ಟಿಯಲ್ಲಿ 
ಮೆರಿಟ್‌ನಲ್ಲಿ ಉತ್ತೀರ್ಣರಾಗಿರುವ ಕಲ್ಯಾಣ ಕರ್ನಾಟಕ ವೃ೦ದದವರನ್ನು ಉಳಿದ 
ವೃಂದಗಳಿಗೆ ಪರಿಗಣಿಸದೇ ಇರುವುದರಿಂದ ಕಡಿಮೆ ಮೆರಿಟ್‌ ಹೊಂದಿದ ಕಲ್ಮಾಣ 
ಕರ್ನಾಟಕದ ಅಭ್ಯರ್ಥಿಗಳು ಆಯ್ಕೆ ಪಕಿಯೆಯಿಂದ ವಂಚಿತರಾಗಿರುವ ಬಗ್ಗೆ ಮಾನ್ಯ ಗೃಹ 
ಸಚಿವರ ಗಮನ ಸೆಳೆಯುವುದು. 


3 


2) 


3) 


4) 


5) 


6) 


7) 


8) 


ಶ್ರೀ ಅಭಯ್‌ ಪಾಟೀಲ್‌ ಅವರು - ರಾಜ್ಯದಲ್ಲಿ ಬಿನ್‌ ಶೇತ್ವಿ ಆಗಿರುವ/ಆಗಿರದ ಕೃಷಿ 
ಜಮೀನುಗಳಲ್ಲಿ ಮನೆ ನಿರ್ಮಿಸಿಕೊಂಡು ವಾಸಿಸುತ್ತಿರುವ ಬಡ ಕೂಲಿ ಕಾರ್ಮಿಕರು, 
ನೇಕಾರರು ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಕಾರಣಗಳಿಂದಾಗಿ ಮೂಲ ಸೌಲಭ್ಯಗಳಿಂದ 
ವಂಚಿತರಾಗುತ್ತಿರುವುದರಿಂದ ಅವರುಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎ.ಎಸ್‌. ಪಾಟೀಲ್‌ (ನಡಹಳ್ಳಿ) ಅವರು - ಮುದ್ದೇಬಿಹಾಳ ತಾಲ್ಲೂಕಿನಲ್ಲಿ ಯುವಕರು 
ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಠಿಯಿಂದ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ 
ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ರೇಷ್ಮೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎಮ್‌. ನಿಂಬಣ್ಣವರ ಅವರು - ಧಾರವಾಡ ಜಿಲ್ಲೆಯ ವಿವಿಧ ತಾಲ್ಲೂಕಿನ ಹಲವು 
ಗ್ರಾಮಗಳ ಫಾರ್ಮಂಗ್‌ ಕೋ-ಆಪರೇಟಿವ್‌ ಸೊಸೈಟಿಯ ಜಮೀನುಗಳನ್ನು ಉಳುಮೆ 
ಮಾಡುತ್ತಿರುವ ಅರ್ಹ ಬಡ ರೈತರಿಗೆ ಹಕ್ಕು ಪತ್ರ ವಿತರಣೆ ಮಾಡಿ, ಪಹಣಿ “ಪತ್ರಿಕೆಯಲ್ಲಿ 
ರೈತರ ಹೆಸರನ್ನು ಸಮ್ಮಾರಸುವ' ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ನಿಸರ್ಗ ನಾರಾಯಣ ಸ್ವಾಮಿ ಎಲ್‌.ಎನ್‌. ಅವರು - ದೇವನಹಳ್ಳಿ ತಾಲ್ಲೂಕಿನ ಹೈಟೆಕ್‌ 
ಡಿಫೆನ್ಸ್‌ ಅಂಡ್‌ ಏರೋಸ್ಪೇಸ್‌ ಪಾರ್ಕ್‌ಗೆ ಹೊಂದಿಕೊಂಡಂತೆ ಇರುವ ಜಮೀನನ್ನು 


ವಿಶ್ವವಿದ್ಯಾಲಯ ಸ್ಥಾಪಿಸಲು KIADB ನಿಗದಿಪಡಿಸಿರುವ ದರಕ್ಕಿಂತ ಕಡಿಮೆ ದರಕ್ಕೆ 
ಮೆ:ಸೆಂಟರ್‌ ಫಾರ್‌ ಎಜುಕೇಷನಲ್‌ ಅಂಡ್‌ ಸೋಷಿಯಲ್‌ ಸ್ಪಡೀಸ್‌, (CESS) ರವರಿಗೆ 
ಮಂಜೂರು ಮಾಡಿರುವ ಬಗ್ಗೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ರಾಜೇಶ್‌ ನಾಯ್ಕ ಯು. ಅವರು - ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲ್ಲೂಕಿನ 
ಕೆ.ಎಸ್‌.ಆರ್‌.ಟಿ.ಸಿ. ಘಟಕದಲ್ಲಿ ಸಿಬ್ಬಂದಿಯ ಕೊರತೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಹಾಗೂ 
ಸಾರ್ವಜನಿಕರಿಗೆ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಸಾರಿಗೆ ಹಾಗೂ ಪರಿಶಿಷ್ಟ 
ಪಂಗಡಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಮಾನೆ ಶ್ರೀನಿವಾಸ್‌ ಅವರು - ರಾಜ್ಯದಲ್ಲಿ ಅಪಘಾತವಾಗಿ ಮರಣ ಹೊಂದಿದ ವ್ಯಕ್ತಿಯು 


ದಾಖಲಾದ ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ಬರುವ ಆರಕ್ಷಕ ಠಾಣಾ ಅಧಿಕಾರಿಯು ಮರಣೋತ್ತರ 
ಶವ ಪರೀಕ್ಷೆ ಮಾಡಿ, ವರದಿ ನೀಡಿ ಪಾರ್ಥಿವ ಶರೀರವನ್ನು ಹಸ್ತಾಂತರಿಸಲು 
ಅನುಕೂಲವಾಗುವಂತೆ ಕರ್ನಾಟಕ ಪೊಲೀಸ್‌ ಕಾಯ್ದೆಯನ್ನು ತಿದ್ದುಪಡಿಗೊಳಿಸುವ ಬಗ್ಗೆ 
ಮಾನ್ಯ ಗೃಹ ಸಜಿವರ ಗಮನ ಸೆಳೆಯುವುದು. 


ಶ್ರೀ ರವಿಸುಬ್ರಮಣ್ಯ ಎಲ್‌.ಎ. ಅವರು - ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್‌ನಲ್ಲಿ 
ನಡೆದಿರುವ ಅವ್ಯವಹಾರಗಳ ತನಿಖೆಯ ಹಂತದ ಬಗ್ಗೆ ಹಾಗೂ ಶ್ರೀ ವಸಿಷ್ಠ ಕ್ರೆಡಿಟ್‌ 
ಸೌಹಾರ್ದ ಸಹಕಾರಿ ಸಂಸ್ಥೆಯಲ್ಲಿ ನಡೆದಿರುವ ಅವ್ಯವಹಾರಗಳ ಬಗ್ಗೆ ಮಾನ್ಯ ಸಹಕಾರ 
ಸಜಿವರ ಗಮನ ಸೆಳೆಯುವುದು. 


..%/ 


-: ದ ಗ 


9) ಶ್ರೀ ಕೆ.ವೈ. ನಂಜೇಗೌಡ ಅವರು - ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟರ್‌ಗೆ ಕನಿಷ್ಠ 5 
ರೂ. ಗ್ರಾಹಕರ ಖರೀದಿ ದರ ಹೆಚ್ಚಿಸಿ ರಾಜ್ಯದ ಹಾಲು ಉತ್ಪಾದಕರ/ರೈತರ ಹಿತ ಕಾಯುವ 
ಬಗ್ಗೆ ಮಾನ್ಯ ಸಹಕಾರ ಸಜಿವರ ಗಮನ ಸೆಳೆಯುವುದು. 


10) ಶ್ರೀ ಬಸನಗೌಡ ತುರವಿಹಾಳ್‌ ಅವರು - ಮಸ್ಕಿ ನಗರದ ತುಂಗಭದ್ರಾ ಯೋಜನೆ 
ಹೆಸರಿನಲ್ಲಿರುವ ಜಾಗದಲ್ಲಿ ವಾಸಿಸುತ್ತಿರುವ ದಲಿತರು, ಕಾರ್ಮಿಕರು, ಬಡವರು ಮತ್ತು 
ಸಾರ್ವಜನಿಕರ ಕುಟುಂಬ ವರ್ಗದವರಿಗೆ ಹಕ್ಕು ಪತ್ರ ನೀಡುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


11) ಶ್ರೀ ಪಿಟಿ ಪರಮೇಶ್ವರ ನಾಯ್ಕ ಅವರು - ವಿದ್ಯುತ್‌ ಅಥವಾ ಆಕಸ್ಮಿಕ ಬೆಂಕಿ 
ಅವಘಡಗಳಿಂದ ರೈತರು ಬೆಳೆದ ಕಬ್ಬಿನ ಬೆಳೆಯು ಸುಟ್ಟು ಹೋದರೆ ಪರಿಹಾರ ನೀಡಲು 
ಅನುಕೂಲವಾಗುವಂತೆ ನಿಯಮವನ್ನು ಜಾರಿಗೊಳಿಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


12) ಶ್ರೀ ಟಿ. ರಘುಮೂರ್ತಿ ಅವರು - ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲ್ಲೂಕು ಪಂಚಾಯಿತಿಯ 
ಕಾರ್ಯನಿರ್ವಾಹಣಾಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮೇಲೆ ಹಲ್ಲೆ 
ಮಾಡಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


ಎಂ.ಕೆ.ವಿಶಾಲಾಕ್ಷಿ 
ಕಾರ್ಯದರ್ಶಿ(ಪು 


ವಿಧಾನಸಬೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 
http://Kla. kar.nic.in/assembly/lobflob. htm 


